ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1267 


ಸದಸ್ಯರ ಹೆಸರು » ಶ್ರೀ ಕೆಟಿ.ಶ್ರೀಕಂಠೇಗೌಡ 

ಉತ್ತರಿಸುವ ದಿನಾಂಕ £ 22.09.2021 

ಉತ್ತರಿಸುವ ಸಚಿವರು ಇ ಕಂದಾಯ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
ಅ) ಭೂ. ಮಂಜೂರಾತಿ ಸಮಿತಿ ಮತ್ತು ಭೂ/ಭೂ ಮಂಜೂರಾತಿ ಸಮಿತಿ 


ನ್ಯಾಯ ಮಂಡಳಿಗಳು ಅಂದರೇನು: ಇವುಗಳಿಗೆ 
ಇರುವ ವ್ಯತ್ಯಾಸಗಳೇನು; 


ಯಾವುದೇ ವ್ಯಕ್ತಿಯು ಸರ್ಕಾರಿ ಜಮೀನಿನಲ್ಲಿ 
ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಿರುವ ವ್ಯಕ್ತಿಗೆ 
ಸಕ್ರಮಗೊಳಿಸಿ/ಅಧಿಕೃತಗೊಳಿಸಿ ಜಮೀನನ್ನು ಮಂಜೂರು 
ಮಾಡಲು ರಚನೆಯಾಗಿರುವ ಸಮಿತಿಯೇ ಭೂ ಮಂಜೂರಾತಿ 
ಸಮಿತಿ. 


ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಸಾಗುವಳಿ 
ಮಾಡುತ್ತಿರುವ ಅಧಿಭೋಗದ ಪ್ರಕರಣಗಳನ್ನು 
ಸಕ್ರಮೀಕರಣಗೊಳಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ, 
1964ರ ಕಲಂ 94-ಎ ರಡಿ ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ವಿಧಾನ ಸಭಾ ಕ್ಷೇತ್ರವಾರು 
5ಕ್ಕಿಂತ ಮೀರದಂತೆ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು 
ರಚಿಸಲು ಅವಕಾಶ ಕಲ್ಪಿಸಲಾಗಿದೆ. 


ಕರ್ನಾಟಕ ಭೂ ಕಂದಾಯ ನಿಯಮಗಳು 1966 
ನಿಯಮ 108% ರಂತೆ ಹಾಗೂ ಸರ್ಕಾರದ 
ಪೂರ್ವಾನುಮಶಿಯಂತೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 
ಒಂದರಂತೆ ಭೂ ಮಂಜೂರಾತಿ ಸಮಿತಿ ರಚನೆಯಾಗಿದ್ದು, 
ಸಂಬಂಧಪಟ್ಟ ವಿಧಾನಸಭಾ ಕ್ಷೇತದ ಮಾನ್ಯ ಶಾಸಕರು 
ಸಮಿತಿಗೆ ಅಧ್ಯಕ್ಷರಾಗಿದ್ದು, ಉಳಿದಂತೆ ರಾಜ್ಯ ಸರ್ಕಾರದಿಂದ 
ನಾಮನಿರ್ದೇಶನ ಮಾಡಲ್ಪಟ್ಟಿರುವ 3 ವ್ಯಕ್ತಿಗಳಿದ್ದು, ಅವರಲ್ಲಿ 
ಒಬ್ಬರು ಮಹಿಳಾ ಸದಸ್ಯರಾಗಿದ್ದು, ಉಳಿದ ಇಬ್ಬರು ಸದಸ್ಯರು 
ಎಸ್‌.ಸಿ/ಎಸ್‌.ಟಿ ಹಾಗೂ ಸಾಮಾನ್ಯ ಜಾತಿಗೆ 
ಸೇರಿದವರಾಗಿರುತ್ತಾರೆ. ಸಂಬಂಧಪಟ್ಟ ತಾಲ್ಲೂಕು ತಹಶೀಲ್ದಾರ್‌ 
ರವರು ಈ ಸಮಿತಿಗೆ ಕಾರ್ಯದರ್ಶಿಯಾಗಿರುತ್ತಾರೆ. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ರ 
ಕಲಂ 94ಎ (ನಮೂನೆ-50), 94ಬಿ (ನಮೂನೆ-53) ಮತ್ತು 
94ಎ(4) (ನಮೂನೆ-57) ರಲ್ಲಿ ಸ್ಥೀಕೃತವಾಗುವ ಅರ್ಜಿಗಳನ್ನು 
ಸಮಿತಿಯು ನಿಯಮಾನುಸಾರ ಪರಿಶೀಲಿಸಿ, ಅರ್ಹರಿಗೆ 
ಮಂಜೂರಾತಿ ನೀಡಲು ಕ್ರಮವಹಿಸುತ್ತದೆ. 


ಫೂಸ್ಯಾಹ ಮಂಡ್‌ 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 
45ರಡಿ ಅಧಿಭೋಗದಾರಿಕೆ ಕೋರಿ ಸಲ್ಲಿಸಲ್ಲಡುವ ನಮೂನೆ- 
7ರ ಅರ್ಜಿಗಳನ್ನು ಸದರಿ ಕಾಯ್ದೆಯ ಕಲಂ 48ಎ ರಲ್ಲಿ 
ನಿರ್ಧಿಷ್ಠ ಪಡಿಸಿರುವಂತೆ ಎಜಾರಣೆ” ಮಾಡುವ ಉದ್ದೇಶಕ್ಕೆ 
ರಚನೆಯಾದ ಸಮಿತಿಯೇ ಭೂ ನ್ಯಾಯ 
ಮಂಡಳಿಯಾಗಿರುತ್ತದೆ. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48(1) 
ರಿಂದ (3)ರನ್ನಯ ಪ್ರಕಿ ತಾಲ್ತೂಕಿಗೊಂದರಂತೆ ಅಧಿಕಾರ 
ವ್ಯಾಪ್ತಿಯನ್ನು ಹೊಂದಿರುವ ರೆವಿನ್ಯೂ ಉಪವಿಭಾಗದ 
ಅಸಿಸೆಂಟ್‌ ಸಮಿಷನರ್‌ ಅಥವಾ ಈ 'ಉದ್ದೇಶಕ್ಕಗಿ ರಾಜ್ಯ 
ಸರ್ಕಾರದಿಂದ ವಿಶೇಷವಾಗಿ ಸೇಮಕಗೊಂಡ "ಅಸಿಸ್ಟೆಂಟ್‌ 
ಕಮಿಷನರ್‌ ರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರದಿಂದ 
ನಾಮನಿರ್ದೇಶನಗೊಂಡ 1 ಒಬ್ಬ ಪರಿಶಿಷ್ಟ ಜಾತಿ ಅಥವಾ 


ಪರಿಶಿಷ್ಟ ಪಂಗಡದ ದಸ್ಕರನ್ನೋ ಳಗೊಂಡಂತೆ ನಾಲ್ಕು 
ಸದಸ್ಯ ರನ್ನೋ ಳಗೊಂಡ ಕ ಮಂಡಳಿಯನ್ನು 
ರಚಿಸ ಲಾಗುತ್ತದೆ. ಸಂಬಂದಿಸಿದ ತಾಲ್ಲೂಕಿನ 


ತಹಶೀಲ್ದಾರ್‌ರವರು ಭೂ ನ್ಯಾಯ ಮಂಡಳಿಯ ಸದಸ್ಯ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾೆ. 


ಸಮಿತಿಯ ವ್ಯತ್ಯಾಸ: 
) ಜೂ ಮಂಜೂರಾತಿ ಸಮಿತಿ:- ಸರ್ಕಾರಿ 
ಜಮೀನುಗಳನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ 


ಮಂಜೂರಾತಿ ಮಾಡುವ ಬಗ್ಗೆ ಕ್ರಮವಹಿಸ ಲಾಗುತ್ತದೆ. 

2) ಭೂ ನ್ಯಾಯ ಮಂಡಳಿಗಳು: ಸೇಣಿ ಅರ್ಜಿ, ಹೆಚ್ಚುವರಿ 
ಜಮೀನುಗಳು, ದೇವದಾಯ ಇನಾಂ ಜಮೀನುಗಳಿಗೆ 
ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ 
ದಾಖಲೆಗಳನ್ನು ಪರಿಶೀಲಿಸಿ ಗೇಣಿದಾರರೆಂದು 
ದೃ! ಢೀಕರಣ ಪತ್ರ ನೀಡಬಹುದಾಗಿದ್ದು, 
ತಹಶೀಲ್ದಾರ್‌ರವರು ಫಾರಂ-10ರಲ್ಲಿ ಭೂ ಒಡೆತನದ 
ಪತ್ರವನ್ನು ನೀಡಲಾಗುತ್ತದೆ. 


ಆ) 


ಸಾಗುವಳಿ ಚೀಟಿ ಎಂದರೇನು; ಕಾನೂನಡಿ 
ಇದರ ಮಹತ್ವವೇಮ; (ಮಾಹಿತಿ ನೀಡುವುದು) 


ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
29ರಂತೆ ನಮೂನೆ-೪11ರಲ್ಲಿ ಸರ್ಕಾರಿ ಜಮೀನನ್ನು 
ಮಂಜೂರು ಮಾಡಿದ ತರುವಾಯ ನೀಡಲಾಗುವ ಹಕ್ಕು 
ಪತ್ರವನ್ನು ಸಾಗುವಳಿ ಚೀಟಿ ಎನ್ನುತ್ತಾರೆ. 


ಮಹತ್ವ-- ಮಂಜೂರಿ ಜಮೀನಿನ ಅಧಿಕೃತ ವಾರಸುದಾರರು 
ನುವುದಕ್ಕೆ ಸಾಗುವಳಿ ಚೀಟಿಯು ಭೂ ಇಡೆತನದ ಹಕ್ಕುಪ ತ್ರ 


ಆಗಿದ್ದು, ಸರ್ಕಾರಿ`ಜಮೀನು'ಮೆಂಜೂರಾಗಿರುವ`ಬಗ್ಗೆ ಮೊಲ 
ದಾಖಲೆಯಾಗಿರುತ್ತದೆ. 


ಇ) |ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ | ತುಮಕೂರು ಜಿಲ್ಲೆ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ 1965 
ತಾಲ್ಲೂಕಿನಲ್ಲಿ 1965 ರಿಂದ 1969ರವರೆಗೆ ಭೂ |ಗ್ರದ 1969 ರವರೆಗೆ ಭೂ ಮಂಜೂರಾತಿ ಕೋರಿ 
ಮರಜೂರಾತಿ! ಕೋರಿ ಎಷ್ಟು ನರ್ಜಿಗಳು ಮ್ಯಾ ಅಜಿದಗಳು ಸ್ಟೀಕೃತವಾಗಿರುತ್ತದೆ. 
ಸಲ್ಲಿಕೆಯಾಗಿರುತ್ತವೆ; (ವರ್ಷವಾರು ಮಾಹಿತಿ] ಪ ಈ 
ನೀಡುವುದು) ವರ್ಷವಾರು ವಿವರ ಕೆಳಕಂಡಂತಿರುತ್ತದೆ. 

ಕಸಂ. ವರ್ಷ ಸ್ವೀಕೃತಿ 
TTT 

7 | Po6-87 | 8 

3 TTT IS 

£7 T9685 | 7 

ಇಟ್ಟು 366 

ಈ) le ನರ ಗ ರಿಂದ | ಒ್ರಕ್ಕವಾಯಕನಹಳ್ಳಿ ತಾಲ್ಲೂಕಿನಲ್ಲಿ 1965 ರಿಂದ 1969 ರವರೆಗೆ 

1969 ಎಷ್ಟು ಮಿ ಸಾಗುವಳಿ ಚೀಟಿ 
ಬ ಟು-235 ಮಿ ಗುವಳಿ ಟಿ ವಿತರಿಸಲಾಗಿದೆ, 
ವಿತರಿಸಲಾಗಿದೆ? (ವರ್ಷವಾರು ವಿತರಿಸಿರುವ | ಭೂ rf 6 hy ಹಂಸಲಾಗಿದ 
ರಿಜಿಸ್ಟರಿನ ಯಾಥಾವತಿ ಪ್ರಕಿ ನೀಡುವುದು) ವರ್ಷವಾರು ವಿವರ ಕಂಡಂತಿರುತ್ತದೆ. 
ಮಂಜೂರಿ ೬ ಸಾಗುವಳಿ 
ಕ್ರಸಂ | ವರ್ಷ ಸಾಗುವಳಿ ಚೀಟಿ ಭೂಮಿ 
ವಿತರಣೆ ವಿಸ್ತೀರ್ಣ 
Il 1965-66 63 179.26 
p] 1966-67 64 211.16 
3 1967-68 68 157.27 
4 1968-69 40 104.10 
ಒಟ್ಟು 235 652.39 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಕಛೇರಿಯಲ್ಲಿ 1965 
ರಿಂದ 1969 ರವರೆಗೆ ಸಾಗುವಳಿ ಚೀಟಿ ವಿತರಣಾ ವಹಿಯು 


ಸಂಪೂರ್ಣ ಶಿಧಿಲಗೊಂಡಿದ್ದು, ರಿಜಿಸ್ಸರಿನ ಯಥಾವತಿ ಪ್ರತಿ 


ವನ್ಯವರುವುದಾ ಅಧಕಾಪಾಲಯದಿ ಅಭ್ಯವಿರುವ ಕಡತಗಳ] 
ಆಧಾರದ ಮೇಲೆ ಮಾಹಿತಿ ತಯಾರಿಸಲಾಗಿದೆ. 
(ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ). 


ಸಂಖ್ಯೆ; ಆರ್‌ಡಿ 49 ಎಲ್‌ಜಿಟಿ 2021 


A ಆಶೋಕ್‌) ಹನ | 


ಕಂದಾಯ ಸಚಿವರು 


ಖಬಮಿಬಂಗ 


ಒಪ 
ಸ್‌  & 
ಶ್ರೀಕಂಠೇಗೌಡ(ಪದವೀಧರರ ಕ್ಷೇತ್ರು ಇವರ ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ1091(1267)ಕ್ಕಿ ಸಂಬಂಧಿಸಿದಂತೆ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ 1965 ರಿಂದ 1969ರ 


ಅವಧಿಯ ಜಮೀನು ಮಂಜೂರಾತಿ ಕೋರಿ ಸಲ್ಲಿಸಲಾಗಿಧುವ ಅರ್ಜಿಗಳ, ಮಂಜೂರಾದ ಅರ್ಜಿಗಳ ಮತ್ತು ಸಾಗುವಳಿ ಚೇಟಿ ವಿತರಿಸಲಾಗಿರುವ ಪ್ರಕರಣಗಳ ವಿವರ 


ಪ್ರಕರಣ ಸಂಖ್ಯೆ 


3 
4 
$ 


ಸಾಲು 


I EN LS NL 
Al IN iS LS LS LN EL 
NE J Se ON LS LN 
NS Cn EN ES LN EL 
NE ES EN LN 
MS Mi iS ES ES LN LN 
NE J EN LS LS LN 
es NE J ES LN ES LN 
es NE LS ES ES ES 
Dll EN ESN EE Ee 
BAS EN SI 

p ಎಲ್‌ಎನ್‌ಡಿ.ಸಿರ್‌/620/65-66 


PELE: 
A 
"el 


ll 


ಘಾನಾ 


| 
Es 
CT 


ಲ್‌ಆರ್‌ಪಿ/21/68-69 


SRL 
ಲ್‌ಆರ್‌ಪಿ/7/65-66 | 1 | 


I 


| 


{ 


EE 
ಕ 
& 
- 
% 
$ 
ಫ 
4 


EE 
ತ್ಥ 
p 
p 
l 
85 


S 
8 
F4 
| 
8 


[<] 
§| Ss 
೫ 
& 

KI - 


ರ್‌ಪಿಗ113/66-67 


E 
444 
oil 


¢ Bless SEs s Oe Ole 8 Ses Els | 
jee 
se SEES 
$55585 bl 55S 
MH: 
4 Lklkkabkklelels allel elalslslals 


ವೆ | pe ale , 


y \ ಸ] FA ipo 
1 (in EE 


¥ 
pi 


$ಿ g | ale 88 
KNOWN 
skips sss 
1 


Mi FEkkkkkkkERkgEp sss] 


'ದಾಚೇಹ' 


fl 


HT 


4 33 


0/6667 
R2/67-68 


15/65-66 
ಡಿ.ಎಸ್‌ಆರ್‌/50/68-69 
'ಪಿಗ2/65-66 


% 
|b 
Hl 


'ಪಿಗ17/66-67 
ರ್‌ಪಿ/ 92/66-67 
'ಪ/6/66-67 


738 


'ಎನ್‌ಡಿ, 


ಎಲ್‌ಎನ್‌ಡಿ.ಎಸ್‌ಆರ್‌/149/57-68 
fl 
ರ್‌ಪಿ27/67-68 


i 11 


ಎಲ್‌ 
ಎಲ್‌ಆ! 


ak r-less] 


Me 


'ಎನ್‌ಡಿ.ಎಸ್‌ಆರ್‌/147/66-67 


SSE 


[ವರ್‌ಎನ್‌B/BAES7 
[SFARTaISAEST 
ಎರ್‌ ಸ837 


'ಎಲ್‌ಎನ್‌ಡಿ1620/67-68 
'ಎಲ್‌ 

'ಎಲ್‌ಆಃ 
ಎಲ್‌ಎನ್‌ಡಿಗ228A6-67 


3 
inten 

[) 3 ೫ ಗ: [°] 
+ Her ml A: 


wk 
“kljs skp] ee ee eee ss] 


